ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪ್ರಶ್ನೆ ಸಂಖ್ಯೆ: 1032(1246) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರವಿ(ಸ್ಠಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: ಸೂಕ್ಮ ವಲಯ ಘೋಷಣೆ ಬಗ್ಗೆ 


(ಅ) ಕೇ೦ದ್ರ ಸರ್ಕಾರದ ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಸಚಿವಾಲಯವು ರಾಮನಗರ ಜಿಲ್ಲಾ 
ವ್ಯಾಪ್ಲಿಯಲ್ಲಿ ಕಾವೇರಿ ವನ್ಯ ಜೀವಿಗಳ ಪರಿಸರ ಸೂಕ್ಮ ವಲಯ/ಬನ್ನೇರುಘಟ್ಟಿ ರಾಷ್ಟೀಯ 
ಉದ್ಯಾನವನ ಪರಿಸರ ಸೂಕ್ಮ ವಲಯ/ ಶ್ರೀರಾಮ ದೇವರಬೆಟ್ಟ ರಣಹದ್ದುಗಳ ಪರಿಸರ 
ಸೂಕ್ಮ ವಲಯ ಎಂದು ಘೋಷಿಸಿ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಅಧಿಸೂಚನೆಯಂತೆ ಪರಿಸರ ಸೂಕ್ಮ ವಲಯ ವ್ಯಾಪ್ಲಿಯೊಳಗೆ ಬರುವ 
ಗ್ರಾಮಗಳು/ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ಲಿಯಿಂದ 01 ಕಿಲೋಮೀಟಿರ್‌ ವ್ಯಾಪ್ತಿಯೊಳಗೆ 
ಬರುವ ಗ್ರಾಮಗಳಿಗೆ ಭೌತಿಕವಾಗಿ ಗಡಿ ಗುರ್ತಿಸಲಾಗಿದೆಯೇ; 


(ಇ) ಗುರುತಿಸಲಾಗಿದ್ದರೆ, ಸಂಬಂಧಪಟ್ಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು 
ಸಾರ್ವಜನಿಕರಿಗೆ ಅವರ ಜಮೀನು ಪರಿಸರ ಸೂಕ್ಮ ವಲಯ ವ್ಯಾಪ್ಪ್ಲಿಯೊಳಗೆ ಬರುತ್ತವೆಯೇ 
ಅಥವಾ ಇಲ್ಲವೇ ಎಂಬ ಬಗೆ ನಿಖರವಾದ ಮಾಹಿತಿ ನೀಡುವಲ್ಲಿ ವಿಳಂಭ ಧೋರಣೆ 
ಅನುಸರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಪರಿಸರ ಸೂಕ್ಮವಲಯ ವ್ಯಾಪ್ಲಿಯೊಳಗೆ ಅಭಿವೃದ್ದಿ ಚಟುವಟಿಕೆಗಳಿಗೆ ಅನುಮತಿ 
ನೀಡಲು ಪ್ರಾದೇಶಿಕ ಆಯುಕರ ಅಧ್ಯಕ್ಷತೆಯಲ್ಲಿ ನಿರ್ವಹಣಾ ಸಮಿತಿ ರಚಿಸಿದ್ದು, 
ಸಂಬಂಧಪಟ್ಟ ಉಪ ಅರ್ಯ ಸಂರಕ್ಷಣಾಧಿಕಾರಿಗಳು ಸಮಿತಿಯ ಸದಸ್ಯ 
ಕಾರ್ಯದರ್ಶಿಗಳಾಗಿದ್ದು ಅದರಂತೆ ಈವರೆವಿಗೆ ಎಷ್ಟು ಸಮಿತಿ ಸಭೆ ನಡೆಸಲಾಗಿದೆ; ಎಷ್ಟು 
ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗಿದೆ? 


